ಕರ್ನಾಟಕ ವಿದಾನ ಪರಿಷತು 


1 ಚುಕ್ಕೆ ಗುರುತಿನ ಪಶ್ನೆ ಸಂಖ್ಯೆ 84 (49) 

2. ದಸ್ಯರ ಹೆಸರು ಶ್ರೀ ತಿಪ್ಪಣ್ಣ ಕಮಕಸೂರ (ನಾಮ ನಿರ್ದೇಶನ 
ಹೊಂದಿದವರು) 

3. ಉತ್ತರಿಸಬೇಕಾದ ದಿನಾಂಕ 10-03-2020 

4. ಉತ್ತರಿಸುವ ಸಚಿವರು ಮಾನ್ಯ ನಗರಾಭವ್ಯದ್ಧಿ ಸಚಿವರು. 

ಕಸಂ ಪ್ರಶ್ನೆ ಉತ್ತರ 

ಅ) | ಕಲಬುರಗಿ ``'ನಗರಕ್ಷೆ ``ನೀರು | ಕಲಬುರಗಿ ನಗರಕ್ಕೆ ಈ ಕೆಳಕಂಡ 3 ನೀರಿನ 
ಸರಬರಾಜು ಮಾಡುವ | ಮೂಲಗಳರುತ್ತಪೆ: 
ಮೂಲಗಳೆಷ್ಟು; ಅವು ಯಾವುವು: 1) ಭೋಸ್ತಾ ಕೆರೆ. 

2) ಬೆಣ್ಣೆಶೋರಾ ನದಿ. 
3) ಭೀಮಾ ನದಿ. 

ಆ) |ಠೇ  ಮೂೊಲಗಳಂದ ಎಷ್ಟು | ಭೀಮಾ ನದಿಯಿಂದ ಪ್ರತಿದಿನ ೮5 ಎಮ್‌.ಎಲ್‌ ಹಾಗೂ 
ಪ್ರಮಾಣದಲ್ಲ ನೀರು ಸರಬರಾಜು | ಬೆಣ್ಣಿತೋರಾ ನದಿಂದ 2೦ ಎಮ್‌.ಎಲ್‌. ಒಟ್ಟು 7ರ 
ಆಗುತ್ತಿದೆ; ಎಮ್ಮ್‌, ಎಲ್‌ ಕುಡಿಯುವ ನೀರನ್ನು ಪ್ರತಿದಿನ ಸರಬರಾಜು 

ಮಾಡಲಾಗುತ್ತಿದೆ. ಬೋಸ್ಥಾ ಕೆರೆಯಲ್ಲ ನೀರಿನ ಸಂಗ್ರಹಣೆ 
ಇದ್ದಾಗ, ಬೇಸಿಗೆ ಕಾಲದಲ್ಲ ಪ್ರತಿದಿನ 7 ರಿಂದ 8 
ಎಮ್‌.ಎಲ್‌ ನೀರನ್ನು ಸರಬರಾಜು ಮಾಡಲಾಗುತ್ತಿದೆ. 

ಇ) ರದ ಕುಡಿಂ ನೀರಿ ಪ್ರಸುತ 6,೦೦,೦೦೦ ಜನಸು೦ಖ್ಯ 
ಬೇಡಿಕೆ ಎಷ್ಟು: ಕುಡಿಯುವ ba ಬೇಡಿಕೆಯು ೨3 ದಶಲಕ್ಷ ಅೀಟರ್‌ 

ಇರುತ್ತದೆ. 

ರೇ) ರದ ಕುಡಿಂ ನೀರ ಕಲಬುರಗಿ ರದ ಕುಡಿಂ ನೀರಿನ ಸಮಸ್ಯಗ ಶಾಶ್ಛತ 


ಸಮಸ್ಯೆಯನ್ನು ಶಾಶ್ವತವಾಗಿ 
ಪರಿಹರಿಸುವುದಕ್ಕೆ ಕೈಗೊಂಡಿರುವ 
ಕ್ರಮಗಳೇನು? 


ಪರಿಹಾರ ಒದಗಿಸಲು ವಿಶ್ವಬ್ಯಾಂಕ್‌ ನೆರವಿನಿಂದ 
ಕೆಯುಡಬ್ಲ್ಯೂಎಸ್‌ ಎಂಪಿ ಯೋಜನೆಯಡಿ 24/7 
ನಿರಂತರ ನೀರು ಸರಬರಾಜು. ಯೋಜನೆಯನ್ನು 
ಕೆಯುಐಡಿಎಫ್‌ಸಿ ಪತಿಯುಂದ ಕೈಗೊಳ್ಳಲಾಗುತ್ತಿದೆ. 
ಈ ಯೋಜನೆಯಡಿ ಬೆಣ್ಣಿತಶೋರಾ ಜಲಾಶಯದಿಂದ ರರ 
ಎಂ.ಎಲ್‌.ಡಿ ಹೆಚ್ಚುವರಿ ನೀರನ್ನು ನಗರಕ್ಕೆ ಸಾಗಿಸಿ 
ಶುಥ್ಗೀಕರಿಸಿ ದಿನಂಪ್ರತಿ ತಲಾ 135 ಅಟರ್‌ನಂತೆ 
ಒದಗಿಸಲು ಉದ್ದೇಶಿಸಿದ್ದು, 2024 ರೊಳಗೆ 
ಚಾಲನೆಗೊಳಆಸಲು ಉದ್ದೇಶಿಸಿದೆ. 


ಕಾಮಗಾರಿಯ ಅಂದಾಜು ವೆಚ್ಚದ ವಿವರಗಳು: 

ವಿನ್ಯಾಸ ಹಾಗೊ ರೂ.458.೦೦ ಕೋಟಗಳು 

ನಿಮಾಣಣ ಅಂದಾಜು 

ಮೊತ್ತ: 

15 ವರ್ಷಗಳ] ರೂ.285.2೦ ಕೋಟಗಳು 

ನಿರ್ವಾಹಣಾ 

ಅಂದಾಜು ಮೊತ್ತ 

ಒಟ್ಟು ಮೊತ್ತ | ರೂ.742.೭೦ ಕೋಟಗಳು 
ಕಾಮಗಾರಿ ಗುತ್ತಿಗೆಯನ್ನು Dsign-Build-Operate- 
Transfer (DBOT) ಮಾದರಿಯಲ್ಲ ನೀಡಲು ಸರ್ಕಾರದ 
ಆದೇಶ ಸಂಖ್ಯೆ: ನಅಇ 27೨ ಪಿಆರ್‌ಜೆ 2೦18 ದಿನಾಂಕ: 


ಆ 


22.10.2018 ರ್ತ ಅನುಮೋದನೆ ನೀಡಲಾಗಿದೆ. 
ಅದರಂತೆ ಜಡ್‌ ದಸ್ಥಾವೇಜುಗಳಗೆ ವಿಶ್ವಖ್ಯಾಂಕಿನ 
ಅನುಮೋದನೆ ದೊರೆತಿದ್ದು, ಟೆಂಡರ್‌ನ್ನು ಕರೆಯಲಾಗಿದೆ. 
ವಿಶ್ವಬ್ಯಾಂಕಿಸಿಂದ ತಾಂತ್ರಿಕ ಬಡ್ಡಿನ ಮೌಲ್ಯಮಾಪನ 
ವರದಿಗೆ ದಿನಾಂಕ: ೦೮.೦೭.೭೦೨೦ ರಂದು ನಿರಾಕ್ಷೇಪಣಿ 


ಪತ್ರ ದೊರೆತಿರುತ್ತದೆ. ಆರ್ಥಿಕ ಬಡ್ಡನ್ನು 
ದಿನಾಂಕ:1.೦2.೭೦೭೦ ರಂದು  ತೆರೆಯಲಾಗಿರುತ್ತದೆ. 
ತಾಂತ್ರಿಕವಾಗಿ ಅರ್ಹರಾಗಿರುವ ಏಕಮಾತ್ರ 


ಗುತ್ತಿಗೆದಾರರಾದ ಮೆ॥। ಎಲ್‌೩ಟ ಅಮಿಟೆಡ್‌ ರವರ ಆರ್ಥಿಕ 
ಬಡ್ಡಿನ ಮೌಲ್ಯಮಾಪನ ಪ್ರಕ್ರಿಯೆ ಪ್ರಗತಿಯಲ್ಲದೆ. 


ನಅಇ ರ6 ಪಿ.ಆರ್‌.ಜೆ ೭2೦೭೦ 


